ಕರ್ನಾಟಕ ವಿಧಾನ ಪರಿಪತ್ತು 


ಕಡತ ಸಂ: ಎ೦ಇಡಿ 121 ಎಂ ಎಸ್‌ ಎಫ್‌ 2022 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ [1743 
ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ಎಸ್‌. ಹಾ ಅಚ್ಚಯ್ಯ (ವಿಧಾನ 
. ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 14/03/2022 
ಉತ್ತರಿಸಬೇಕಾದ ಸಚಿವರು. ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 

ತ. ಪ್ರಶ್ನೆ ಉತ್ತರ 

ಸೆಂ 

ಅ) 1 ಕೊಡಗು ಜಿಲ್ಲೆಯಲ್ಲಿ 
ಮಲ್ಲಿಸ್ಸೆಪಾಲಿಟಿ ಆಸ್ಪತ್ರೆ 
ವ್ಯವಸ್ಥೆ ಕಲ್ಪಿಸುವಂತೆ | ಬಂದಿದೆ. 
ಬಹುಕಾಲದಿಂದ ಬೇಡಿಕೆ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ - 

ಆ) | ಬಂದಿದ್ದಲ್ಲಿ ಇದುವರೆಗೂ | ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ 
ಜಿಲ್ಲೆಯಲ್ಲಿ ಮಲ್ಲಿಸ್ಸೆಪಾಲಿಟಿ | ಆಸ್ಪತ್ರೆಯಲ್ಲಿ ಮಲ್ಮಿಸ್ಪೆಪಾಲಿಟಿ ವಿಭಾಗಗಳಾದ 
ಆಸ್ಪತ್ರೆ ವ್ಯವಸ್ಥೆ ಕಲ್ಲಿಸದಿರಲು | ವೈದ್ಯಕೀಯ ವಿಭಾಗ, ಶಸ್ತ್ರ, ಚಿಕಿತ್ಸಾ ವಿಭಾಗ, ಕೀಲು ಮತ್ತು 
ಕಾರಣಗಳೇನು; ಮೂಳೆ ವಿಭಾಗ, ನೇತ್ರ ಚಿಕಿತ್ಪಾ ವಿಭಾಗ, ಅರವಳಿಕೆ ಶಾಸ್ತ್ರ 

ವಿಭಾಗ, ಕಿವಿ ಮೂಗು, ಗಂಟಲು ವಿಭಾಗ, ಮಕ್ಕಳ ವಿಭಾಗ, 
ಸ್ತೀ ಮತ್ತು ಪ್ರಸೂತಿ ವಿಭಾಗ, ದಂತ ಚಿಕಿತ್ಸಾ ವಿಭಾಗ, 
ಕೆಯ ರೋಗ ವಿಭಾಗ ಚರ್ಮರೋಗ ವಿಭಾಗ, | 
ಮನೋರೋಗ ವಿಭಾಗ, ಹಾಗೂ ರೇಡಿಯೋಲಜಿ 
ವಿಭಾಗಗಳು 2016 ರಿಂದಲೇ ಕಾರ್ಯ ನಿರ್ವಹಿಸುತ್ತಿದೆ. 

ಇ) | ಜಿಲ್ಲೆಯಲ್ಲಿ, ಯಾವ | ಈಗಾಗಲೇ ಸಂಸ್ನೆಯ ವಿವಿಧ ವಿಭಾಗಗಳಲ್ಲಿ 
ಕಾಲಮಿತಿಯೊಳಗೆ ಮಲ್ಲಿಸ್ನೆಪಾಲಿಟಿ ಚಿಕಿತ್ತೆಯನ್ನು ನೀಡಲಾಗುತ್ತಿದ್ದು, 450 
ಮಲ್ವಿಸೆಪಾಲಿಟಿ ಆಸ್ಪತ್ರೆ | ಹಾಸಿಗೆ. ಸಾಮಾರ್ಥ್ಯದ ಆಸ್ಪತ್ರೆ ಕಟ್ಟಡ ಕಾಮಗಾರಿಯು 
ವ್ಯವಸ್ಥೆ ಕಲ್ಪಿಸಲಾಗುವುದು; ಪ್ರಗತಿಯಲ್ಲಿದ್ದು, ಜೂನ್‌ 2023 ರೊಳಗೆ ಕಾಮಗಾರಿಯನ್ನು 

ಪೂರ್ಣಗೊಳಿಸಲಾಗುವುದು. 

ಈ [ಕೊಡಗು ಇಲ್ಲೆ ಮಡಿಕೇರಿಯ ಕೊಡಗು ಜಿಲ್ಲೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯನ್ನು 
ಜಿಲ್ಲಾಸ್ಪತ್ರೆಯನ್ನು ಮೇಲ್ಯರ್ಜಿಗೇರಿಸುವ ಸಲುವಾಗಿ 2016 ರಲ್ಲಿ ಕೊಡಗು 
ಮೇಲ್ಲರ್ಜಿಗೇರಿಸುವ ಕುರಿತು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿಗೆ 
ಸರ್ಕಾರ ಇದುವರೆಗೆ «ಯಾವ | ಹಸ್ತಂತರಿಸಲಾಗಿದ್ದು ಭಾರತೀಯ ವೈದ್ಯಕೀಯ ಮಂಡಳಿ 
ಕ್ರಮಗಳನ್ನು ಕೈಗೊಂಡಿದೆ; | ಹಾಗೂ ರಾಷ್ಟೀಯ ವೈದ್ಯಕೀಯ ಪರಿಪತ್ತು 
ಜಿಲ್ಲಾಸ್ಪತ್ರೆಯನ್ನು ನಿಯಮನುಸಾರ ಹಂತಹಂತವಾಗಿ ಎಲ್ಲಾ ರೀತಿಯ 
ಮೇಲ್ಲರ್ಜಿಗೇರಿಸು  ಸರ್ಕಾರ| ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 
ಒದಗಿಸಿರುವ ಅನುದಾನದ | ಅಲ್ಲದೆ' ಕೋವಿಡ್‌-19 ಸಂಬಂಧ ಸರ್ಕಾರದಿಂದ 
ವಿವರಗಳೇನು? ವೆಂಟಿಲೇಟರ್‌, ಲಿಕ್ಟಿಡ್‌' ಆಕ್ಸಿಜನ್‌ ಪ್ಲಾಂಟ್‌, ಆಕ್ಸಿಜನ್‌ 

ಜನರೇಟಿರ್‌ ಸೇರಿದಂತೆ ಅತ್ಯಾಧುನಿಕ ವೈದ್ಯಕೀಯ 
ಉಪಕರಣಗಳನ್ನು ಕೂಡ ಒದಗಿಸಲಾಗಿರುತ್ತದೆ. 2020ರಲ್ಲಿ 
ಸಂಸ್ಥೆಯ 450 ಹಾಸಿಗೆ ಸಾಮರ್ಥ್ಯದ ಕಟ್ಟಡ 
ನಿರ್ಮಾಣಕ್ಕಾಗಿ ರೂ: 10000.00೦ಕ್ಷಗಳಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಿ, ಈವರೆವಿಗೂ ಒಟ್ಟು ರೂ.4800.00 
ಕೂಜತಿ- ರೂಪಾಯಿ ಅನುದಾನ ಬಿಡುಗಡೆಯಾಗಿರುತ್ತದೆ. 


ಮಾ 


~~ 


(ಡಾ।| ಕೆ. ಸುಧಾಕರ್‌) . 
ಆರೋಗ್ಯ & ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ 
ಶಿಕಣ ಸಚಿವರು. 


